


ಸಿ 


ಅವರ ಮೇಲೆ ಶಾಂತಿಯಿರಲಿ 


ಓಟ 


dou ಹಿ ಕ 
ANNASEEHA ISLAMIC MOVEMENT 


SURATKAL, MANGALORE - 575014 








ಪ್ರವಾದಿ ಮುಹಮ್ಮದ್‌(ಸ) ಯಾರು? 







“ಅಲ್ಲಾಹನ ಸಂದೇಶವಾಹಕರಲ್ಲಿ (ಪ್ರವಾದಿ 
ಮುಹಮ್ಮದ್‌) ನಿಮಗೆ ಉತ್ಕೃಷ್ಟ ಮಾದರಿ- 
ಯಿದೆ. ಅಲ್ಲಾಹನನ್ನು ಮತ್ತು ಅಂತ್ಯದಿನವನ್ನು 
ನಿರೀಕ್ಷಿಸುವವರಿಗೆ ಮತ್ತು ಅಲ್ಲಾಹನನ್ನು ಅತ್ಯಧಿಕ 
ಸ್ಮರಿಸುವವರಿಗೆ.” ಕುರ್‌ಆನ್‌ 33:21 


ದೇವನ (ಅಲ್ಲಾಹನ) ಅಜ್ಞಾಪಾಲನೆ ಮತ್ತು ಆರಾಧನೆ 
ಮಾಡುವಂತೆ ಜನರಿಗೆ ಕರೆ ನೀಡುವುದಕ್ಕಾಗಿ 
ಕಳುಹಿಸಲಾದ ಸಹಸ್ರಾರು ಪ್ರವಾದಿಗಳಲ್ಲಿ ಮುಹಮ್ಮದ್‌ 
(ಅವರ ಮೇಲೆ ಶಾಂತಿಯಿರಲಿ) ಕಟ್ಟಿಕಡೆಯವರೆಂದು 
ಮುಸಲ್ಮಾನರು ನಂಬುತ್ತಾರೆ. ಆದಂ, ನೂಹ್‌ (ನೋಹ್‌), 
ಇಬ್ರಾಹೀಂ (ಅಬ್ರಹಾಂ), ಇಸ್ಮಾರಃಲ್‌ (ಇಷ್ಕಾಯೇಲ್‌), 
ಇಸ್‌ಹಾಕ್‌ (ಇಸಾಕ್‌), ಯಆ್‌ಕೂಬ್‌ (ಯಾಕೂಬ್‌), 
ಯೂಸುಫ್‌ (ಜೋಸೆಫ್‌), ಮೂಸಾ (ಮೋಶೆ), 
ದಾವೂದ್‌ (ದಾವೀದ್‌), ಈಸಾ (ಯೇಸು) ಮತ್ತು 





ಮುಹಮ್ಮದ್‌ (ಅವರೆಲ್ಲರ ಮೇಲೂ ಶಾಂತಿಯಿರಲಿ) ಈ 
ಪ್ರವಾದಿಗಳಲ್ಲಿ ಕೆಲವರು. 


ಮೂಸಾರನ್ನು ತೋರದೊಂದಿಗೆ (ಮೂಸಾರಿಗೆ 
ಅವತೀರ್ಣವಾದ ಮೂಲ ಗ್ರಂಥ) ಮತ್ತು ಈಸಾರನ್ನು 
ಸುವಾರ್ತೆಯೊಂದಿಗೆ (ಮೂಲ ಅಸಲಿ ಗ್ರಂಥ. ಈಗ 
ಅಸ್ತಿತ್ವದಲ್ಲಿರುವ ಗ್ರಂಥವಲ್ಲ) ಕಳುಹಿಸಲಾದಂತೆ 
ಮುಹಮ್ಮದ್‌ರನ್ನು (ಅವರೆಲ್ಲರ ಮೇಲೆ ಶಾಂತಿಯಿರಲಿ) 
ಕುರ್‌ಆನ್‌ನೊಂದಿಗೆ, ಅದರ ಬೋಧನೆಗಳನ್ನು ಹೇಗೆ 
ಅಳವಡಿಸಿಕೊಳ್ಳಬೇಕೆಂದು ಕಲಿಸಿಕೊಡಲು ಕಳುಹಿಸಲಾ- 
ಗಿದೆಯೆಂದು ಮುಸಲ್ಮಾನರು ನಂಬುತ್ತಾರೆ. 


ಪ್ರವಾದಿಯವರ (ಅವರ ಮೇಲೆ ಶಾಂತಿಯಿರಲಿ) ಬಗ್ಗೆ 
ತಿಳಿಸಿಕೊಡುವಂತೆ ಅವರ ಮಡದಿ ಆಯಿಶಾರೊಂದಿಗೆ 
ವಿನಂತಿ ಮಾಡಿದಾಗ ಅವರು ಉತ್ತರಿಸಿದರು: “ಅವರ 
ಸ್ವಭಾವವು ಕುರ್‌ಆನ್‌ನ ಪ್ರತಿಬಿಂಬವಾಗಿದೆ'. (ಮುಸ್ಲಿಂ 
40), ಅಂದರೆ ಅವರು ಕುರ್‌ಆನ್‌ನ ಬೋಧನೆಗಳನ್ನು 





ತಮ್ಮ ದೈನಂದಿನ ಜೀವನದಲ್ಲಿ ಕರಾರುವಾಕ್ಕಾಗಿ ಅಳವ- 
ಡಿಸಿಕೊಂಡಿದ್ದರು. ಅವರು ಕುರ್‌ಆನ್‌ನ ಬೋಧನೆಗಳ- 
ನ್ನು ಹೇಗೆ ಪ್ರಾಯೋಗಿಕವಾಗಿ ಅಳವಡಿಸಿಕೊಂಡಿದ್ದರು 
ಎನ್ನುವುದನ್ನು ನಾವಿಲ್ಲಿ ತೋರಿಸಿಕೊಡುವೆವು. 


ಕಾರುಣ್ಯದ ನಿಯೋಗ 


“ಸರ್ವಲೋಕದವರಿಗೆ ಒಂದು ಕಾರುಣ್ಯವಾಗಿ- 
ಯಲ್ಲದೆ ನಾವು ತಮ್ಮನ್ನು ಕಳುಹಿಸಿಲ್ಲ” ಕುರ್‌ಆನ್‌ 


21107 





ಜನರನ್ನು ಪ್ರಾರ್ಥನೆ, ಉಪವಾಸ ಮತ್ತು ದಾನಧರ್ಮ 
ಮಾಡುವ ಕಡೆಗೆ ಅಹ್ವಾನಿಸುವುದರ ಜೊತೆಗೆ ಇತರ 
ಸೃಷ್ಟಿಗಳೊಂದಿಗೆ ಉತ್ತಮ ರೀತಿಯಲ್ಲಿ ವರ್ತಿಸಬೇಕೆಂದೂ 
ಅವರು ಕಲಿಸಿದ್ದಾರೆ. ಅವರು ಹೇಳುತ್ತಾರೆ: “ನಿಮ್ಮಲ್ಲಿ 
ಅತ್ಯುತ್ತಮ ಜನರು ಅತ್ಯುತ್ತಮ ಸ್ವಭಾವದವರು.” 


ಪ್ರವಾದಿಯವರ (ಅವರ ಮೇಲೆ ಶಾಂತಿಯಿರಲಿ) 
OOOO 





ಅನೇಕ ವಚನಗಳಲ್ಲಿ ನಂಬಿಕೆ ಮತ್ತು ಕರ್ಮದ ನಡುವಿನ 
ಸಂಬಂಧಕ್ಕೆ ಒತ್ತುಕೊಡಲಾಗಿರುವುದನ್ನು ಕಾಣಬಹುದು. 
ಉದಾಹರಣೆಗೆ: “ಅಲ್ಲಾಹನಲ್ಲಿ ಮತ್ತು ಅಂತ್ಯದಿನದಲ್ಲಿ 
ವಿಶ್ವಾಸವಿಡುವವರು ನೆರೆಹೊರೆಯವರಿಗೆ ಕಿರುಕುಳ 
ಕೊಡಬಾರದು. ಅಲ್ಲಾಹನಲ್ಲಿ ಮತ್ತು ಅಂತ್ಯದಿನ- 

ದಲ್ಲಿ ವಿಶ್ವಾಸವಿಡುವವರು ಅತಿಥಿಗಳನ್ನು ಗೌರವಿಸಿ 
ಸತ್ಕರಿಸಬೇಕು. ಅಲ್ಲಾಹನಲ್ಲಿ ಮತ್ತು ಅಂತ್ಯದಿನದಲ್ಲಿ 
ವಿಶ್ವಾಸವಿಡುವವರು ಸತ್ಯವನ್ನೇ ನುಡಿಯಬೇಕು ಅಥವಾ 
ಮೌನವಾಗಿರಬೇಕು.” ಎಂದು ಅವರು ಹೇಳುತ್ತಾರೆ. 


ಜನರು ಪರಸ್ಪರ ಕನಿಕರ ತೋರುತ್ತಾ ಗೌರವದಿಂದ 
ವರ್ತಿಸಬೇಕೆಂದು ಪ್ರವಾದಿ ಮುಹಮ್ಮದ್‌ (ಅವರ 
ಮೇಲೆ ಶಾಂತಿಯಿರಲಿ) ಕಲಿಸಿದ್ದಾರೆ. “ಜನರಿಗೆ ಕನಿಕರ 
ತೋರದವರಿಗೆ ಕನಿಕರ ದೊರೆಯುವುದಿಲ್ಲ” 


ಇನ್ನೊಂದು ವರದಿಯಲ್ಲಿರುವಂತೆ, ಶತ್ರುಗಳ ವಿರುದ್ಧ 
ಅಲ್ಲಾಹನಲ್ಲಿ ಪ್ರಾರ್ಥಿಸುವಂತೆ ಕೆಲವು ಅನುಯಾಯಿಗ- 





ಳು ಅವರಲ್ಲಿ ಕೋರಿಕೆಯಿಟ್ಟಾಗ, ಅವರು (ಅವರ ಮೇಲೆ 
ಶಾಂತಿಯಿರಲಿ) ಹೇಳುತ್ತಾರೆ: “ನನ್ನನ್ನು ಕಳುಹಿಸಲಾಗಿರು- 
ವುದು ದಯೆ ತೋರುವುದಕ್ಕೆ ಶಾಪ ಕೊಡುವುದಕ್ಕಲ್ಲ” 


ಕ್ಷಮೆ 
“ಅದ್ದರಿಂದ ಅವರು ಕ್ಷಮಿಸಲಿ ಮತ್ತು ನಿರ್ಲಕ್ಷಿಸಲಿ. 


ಅಲ್ಲಾಹು ನಿಮ್ಮನ್ನು ಕ್ಷಮಿಸುವುದನ್ನು ನೀವು 
ಇಷ್ಟಪಡುವುದಿಲ್ಲವೇ? ಅಲ್ಲಾಹು ಅತ್ಯಧಿಕ ಕ್ಷಮಿಸು- 


ವವನೂ ಅಪಾರ ಕರುಣೆಯುಳ್ಳವನೂ ಆಗಿದ್ದಾನೆ.” 
ಕುರ್‌ಆನ್‌ 2422 





ಪ್ರವಾದಿಯವರು (ಅವರ ಮೇಲೆ ಶಾಂತಿಯಿರಲಿ) 
ಅತ್ಯಧಿಕ ಕ್ಷಮಿಸುತ್ತಿದ್ದರು ಮತ್ತು ಅತ್ಯಂತ ಸೌಮ್ಯವಾಗಿ- 
ದ್ದರು. ಯಾರಾದರೂ ಅವರನ್ನು ನಿಂದಿಸಿದರೆ ಅವರು 
ಅದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಕ್ಷಮಿಸಿಬಿಡುತ್ತಿದ್ದರು. 
ಜನರು ಒರಟಾದಷ್ಟು ಅವರು ಮೃದುವಾಗಿ ಬಿಡು- 





ತಿದ್ದರು. ಅವರು ಅತ್ಯಧಿಕ ಸೌಮ್ಯರಾಗಿದ್ದು ಅತಿಹೆಚ್ಚು 
ಕ್ಷಮಿಸುತ್ತಿದ್ದರು. ವಿಶೇಷವಾಗಿ, ಅವರ ಕೈಯಲ್ಲಿ ಅಧಿಕಾರ 
ಮತ್ತು ಪ್ರತೀಕಾರ ಕೈಗೊಳ್ಳುವ ಶಕ್ತಿಯಿರುವಾಗ ಅವರ 
ದಯೆಯು ಪಾರಮೃವನ್ನು ತಲುಪಿತ್ತು. 


ಮುಹಮ್ಮದ್‌ರನ್ನು (ಅವರ ಮೇಲೆ ಶಾಂತಿಯಿರಲಿ) 
ಶತ್ರುಗಳು ಎಷ್ಟು ತೀವ್ರವಾಗಿ ಹಿಂಸಿಸಿದ್ದರೆಂದರೆ 
ಅವರೆಂದೂ ಕ್ಷಮೆಗೆ ಅರ್ಹರಾಗಿರಲಿಲ್ಲ ಆದರೂ ಪ್ರವಾ- 
ದಿಯವರು (ಅವರ ಮೇಲೆ ಶಾಂತಿಯಿರಲಿ) ಕ್ಷಮಿಸಿದರು. 
ಅವರು ಕ್ಷಮೆ ಮತ್ತು ಕನಿಕರದ ಅತ್ಯುತ್ತಮ ಉದಾಹರಣೆ- 
ಯಾಗಿದ್ದರು. ಈ ಕುರ್‌ಆನ್‌ ವಚನವನ್ನು ನೋಡಿ: 


“(ಓ ಮುಹಮ್ಮದರ) ನೀವು ಕ್ಷಮಿಸಿರಿ, ಸದಾಚಾರವನ್ನು 
ಆದೇಶಿಸಿರಿ ಮತ್ತು ಅವಿವೇಕಿಗಳಿಂದ ದೂರವಿರಿ.” 
(ಕುರ್‌ಆನ್‌ 7199 





ಸಮಾನತೆ 


“ನಿಮ್ಮ ಪೈಕಿ ಅತ್ಯಧಿಕ ದೇವಭಕ್ತಿಯುಳ್ಳವನು 
ಅಲ್ಲಾಹನ ದೃಷ್ಟಿಯಲ್ಲಿ ನಿಮ್ಮ ಪೈಕಿ ಅತ್ಯಧಿಕ 


ಗೌರವಾರ್ಹನು. ಕುರ್‌ಆನ್‌ 49:13 





ದೇವನ ದೃಷ್ಟಿಯಲ್ಲಿ ಎಲ್ಲ ಮನುಷ್ಯರೂ ಸಮಾನರೆಂದು 
ಪ್ರವಾದಿಯವರು (ಅವರ ಮೇಲೆ ಶಾಂತಿಯಿರಲಿ) 
ಕಲಿಸಿದರು. 


“ಮನುಷ್ಯರೆಲ್ಲರೂ ಆದಮರಿಂದ ಹುಟ್ಟಿದರು ಮತ್ತು 
ಆದಮ್‌ ಮಣ್ಣಿನಿಂದ ಹುಟ್ಟಿದರು. ದೇವಭಯವಿಲ್ಲದ 
ಅರಬ್ಬ ಅರಬ್ಬೇತರನಿಗಿಂತ ಶ್ರೇಷ್ಠನಲ್ಲ ದೇವಭಯವಿ- 
ಲ್ಲದ ಬಿಳಿಯ ಕರಿಯನಿಗಿಂತ ಶ್ರೇಷ್ಠನಲ್ಲ” 


“ದೇವನು ನಿಮ್ಮ ರೂಪವನ್ನೋ ಆಸಿಯನ್ನೋ ನೋಡು- 
ವುದಿಲ್ಲ. ಅವನು ನೋಡುವುದು ನಿಮ್ಮ ಹೃದಯ ಮತ್ತು 
ಕರ್ಮಗಳನ್ನು ಮಾತ್ರ” 





ಒಮ್ಮೆ ಪ್ರವಾದಿಯವರ (ಅವರ ಮೇಲೆ ಶಾಂತಿಯಿ- 
ರಲಿ) ಸಮ್ಮುಖದಲ್ಲಿ ಒಬ್ಬ ಅನುಯಾಯಿ ಇನ್ನೊಬ್ಬ 
ಅನುಯಾಯಿಯನ್ನು ಅವಹೇಳನದ ಶೈಲಿಯಲ್ಲಿ 
“ಕರಿಯಳ ಮಗನೇ!” ಎಂದು ಕರೆದರು. ಆಗ ಪ್ರವಾ- 
ದಿಯವರು (ಅವರ ಮೇಲೆ ಶಾಂತಿಯಿರಲಿ) ತೀವ್ರವಾಗಿ 
ನೊಂದುಕೊಂಡು ಕೋಪದಿಂದಲೇ ಪ್ರತಿಕ್ರಿಯಿಸಿದರು: 
“ಅವನ ತಾಯಿಯ ಕಪ್ಪು ಬಣ್ಣವನ್ನು ಹಿಡಿದು ನೀವು 
ಅವನನ್ನು ತೆಗಳುತ್ತಿದ್ದೀರಾ? ನಿಮ್ಮಲ್ಲಿ ಈಗಲೂ ಅಜ್ಞಾನ- 
ಕಾಲದ ಕುರುಹುಗಳು ಬಾಕಿಯಾಗಿವೆ.” 


ಸಹಿಷ್ಣುತೆ 


*ಸತ್ಯರ್ಮಗಳು ಮತ್ತು ದುಷ್ಕರ್ಮಗಳು ಸಮಾನವಲ್ಲ. 
ಒಳಿತಿನ ಮೂಲಕ ಕೆಡುಕನ್ನು ದೂರೀಕರಿಸಿರಿ. 
ಆಗ ನಿಮ್ಮೊಂದಿಗೆ ಶತ್ರುತ್ವವುಳ್ಳವನು ನಿಮ್ಮ 


ಆಪ್ತಮಿತ್ರನೋ ಎಂಬಂತೆ ಮಾರ್ಪಡುವನು? 
ಕುರ್‌ಆನ್‌ 41:34 








ವೈಯುಕ್ತಿಕ ನಿಂದನೆ ಮತ್ತು ತೇಜೋವಧೆಗೆ ಪ್ರವಾದಿ- 
ಯವರು (ಅವರ ಮೇಲೆ ಶಾಂತಿಯಿರಲಿ) ಪ್ರತಿಕ್ರಿಯಿಸಿದ 
ರೀತಿ ಹೀಗಿತ್ತು. “ನಿಮಗೆ ಕೆಡುಕು ಮಾಡುವವರಿಗೆ ನೀವು 
ಕೆಡುಕು ಮಾಡಬಾರದು. ಬದಲಾಗಿ ಅವರನ್ನು ಕ್ಷಮಿಸಿರಿ 
ಮತ್ತು ದಯೆ ತೋರಿಸಿ.” 


ತನಗೆ ಅನ್ಯಾಯ ಮಾಡಿದ ಜನರೊಂದಿಗೆ ಮುಯ್ಯಿ 
ತೀರಿಸಲು ಪ್ರವಾದಿಯವರಿಗೆ (ಅವರ ಮೇಲೆ ಶಾಂತಿ- 
ಯಿರಲಿ) ಅನೇಕ ಸಂದರ್ಭಗಳು ಒದಗಿ ಬಂದಿತ್ತೆಂದು 
ಚರಿತ್ರೆಯಲ್ಲಿ ಕಾಣಬಹುದು. ಆದರೆ ಅವರು ಮುಯ್ಯಿ 
ತೀರಿಸಲಿಲ್ಲ. 


ಕಷ್ಟಗಳು ಎದುರಾಗುವಾಗ ತಾಳ್ಮೆ ವಹಿಸುವುದು 
ಹೇಗೆಂದು ಅವರು ಜನರಿಗೆ ಕಲಿಸಿಕೊಡುತ್ತಿದ್ದರು. “ಕುಸ್ತಿ- 
ಯಲ್ಲಿಗೆಲ್ಲುವವನು ಬಲಶಾಲಿಯಲ್ಲ ಕೋಪ ಬರುವಾಗ 
ಅದನ್ನು ನಿಯಂತ್ರಿಸುವವನೇ ಬಲಶಾಲಿ.” 





ತಾಳ್ಮೆ ಮತ್ತು ಸಹಿಷ್ಣುತೆಯಿಂದ ವರ್ತಿಸಬೇಕು ಎಂದರೆ 
ಮುಸಲ್ಮಾನನು ಆತ್ಮರಕ್ಷಣೆಗಾಗಿ ಹೋರಾಡಬಾರದು 
ಎಂದರ್ಥವಲ್ಲ ಪ್ರವಾದಿ ಮುಹಮ್ಮದ್‌ (ಅವರ 
ಮೇಲೆ ಶಾಂತಿಯಿರಲಿ) ಹೇಳುತ್ತಾರೆ: “ಶತ್ರುವನ್ನು 
ಎದುರುಗೊಳ್ಳಲು ಆಸೆಪಡಬೇಡಿ. ಆದರೆ ಶತ್ರುವನ್ನು 
ಎದುರಿಸಬೇಕಾಗಿ ಬಂದರೆ ಸಹನೆಯಿಂದಿರಿ (ಅಂದರೆ 
ಶತ್ರುಗಳ ಮುಂದೆ ಅಚಲರಾಗಿ ನಿಲ್ಲಿರಿ)” 


ಸೌಮ್ಯತೆ 


“ತಾವು ಜನರೊಂದಿಗೆ ಸೌಮ್ಯವಾಗಿ ವರ್ತಿಸುವುದು 
ಅಲ್ಲಾಹನ ಅನುಗ್ರಹದಿಂದಾಗಿದೆ. ತಾವು ಕರ್ಕಶ 
ಸ್ವಭಾವದವರು ಮತ್ತು ಕಲ್ಲು ಹೃದಯದವರಾಗಿದ್ದರೆ 


ಜನರು ತಮ್ಮ ಬಳಿ ಸುಳಿಯುತ್ತಿರಲಿಲ್ಲ” ಕುರ್‌ಆನ್‌ 
3:159 





ಹತ್ತು ವರ್ಷಗಳ ಕಾಲ ಪ್ರವಾದಿ ಮುಹಮ್ಮದ್‌ರ 


ಪ್ರವಾದಿ ಮುಹಮ್ಮದ್‌(ಸ) 12 





(ಅವರ ಮೇಲೆ ಶಾಂತಿಯಿರಲಿ) ಸೇವೆ ಮಾಡಿದ ಒಬ್ಬ 
ಅನುಯಾಯಿ ಹೇಳುವಂತೆ ಪ್ರವಾದಿ ಮುಹಮ್ಮದ್‌ರು 
(ಅವರ ಮೇಲೆ ಶಾಂತಿಯಿರಲಿ) ಯಾವಾಗಲೂ ಸೌ- 
ಮೃವಾಗಿ ವರ್ತಿಸುತ್ತಿದ್ದರು. ಅನುಯಾಯಿ ಹೇಳುತ್ತಾರೆ, 
“ನಾನೊಂದು ಕೆಲಸವನ್ನು ಮಾಡಿದರೆ ನೀನೇಕೆ ಹೀಗೆ 
ಮಾಡಿದೆ ಎಂದು ಅವರು ನನ್ನಲ್ಲಿ ಪ್ರಶ್ನಿಸುತ್ತಿರಲಿಲ್ಲ. 
ನಾನೊಂದು ಕೆಲಸವನ್ನು ಮಾಡದಿದ್ದರೆ ನೀನೇಕೆ ಅದನ್ನು 
ಮಾಡಲಿಲ್ಲವೆಂದು ಅವರು ಗದರಿಸುತ್ತಿರಲಿಲ್ಲ. ಅವರು 
ಆಪ್ತ ಗೆಳೆಯನಂತೆ ವರ್ತಿಸುತ್ತಿದ್ದರು.” 


ಒಮ್ಮೆ ಅವರನ್ನು (ಅವರ ಮೇಲೆ ಶಾಂತಿಯಿರಲಿ) 
ಅವಮಾನ ಮಾಡಿದ ವ್ಯಕ್ತಿಯೊಡನೆ ಅವರ ಪತ್ನಿ 
ಒರಟಾಗಿ ವರ್ತಿಸಿದರು. ಆಗ ಪ್ರವಾದಿಯವರು (ಅವರ 
ಮೇಲೆ ಶಾಂತಿಯಿರಲಿ) ಆಕೆಯನ್ನು ಸಮಾಧಾನಪ- 
ಡಿಸುತ್ತಾ ಹೇಳಿದರು: “ಆಯಿಶಾ! ದುಡುಕಬೇಡ, 
ಸೌಮ್ಯವಾಗಿರು. ಅಲ್ಲಾಹು ಎಲ್ಲ ವಿಷಯಗಳಲ್ಲೂ 





ಸೌಮ್ಯತೆಯನ್ನು ಇಷ್ಟಪಡುತ್ತಾನೆ.” 


ಅವರು ಹೇಳುತ್ತಾರೆ: “ಸೌಮ್ಯತೆಯಿಂದ ವರ್ತಿಸಿರಿ! 
ಯಾವುದರಲ್ಲಿ ಸೌಮ್ಯತೆಯಿರುತ್ತದೋ ಅದು ಅದನ್ನು 
ಅಂದಗೊಳಿಸುತ್ತದೆ. ಯಾವುದರಲ್ಲಿ ಸೌಮ್ಯತೆಯಿರುವು- 
ದಿಲ್ಲವೋ ಅದು ಅದನ್ನು ಅಂದಗೆಡಿಸುತ್ತದೆ.” 


ವಿನಯ 


“ಪರಮ ದಯಾಮಯನ (ಅಲ್ಲಾಹನ) ದಾಸರು 
ಭೂಮಿಯಲ್ಲಿ ವಿನಯದಿಂದ ನಡೆಯುತ್ತಾರೆ. 
ಅವಿವೇಕಿಗಳು ಅವರೊಂದಿಗೆ ಮಾತನಾಡಿದರೆ 


ಅವರು "ಶಾಂತಿ? ಎಂದು ಹೇಳುತ್ತಾರೆ.” ಕುರ್‌ಆನ್‌ 
25:63 





ತಮ್ಮನ್ನು ಕಾಣುವಾಗ ಗೌರವಸೂಚಕವಾಗಿ ಎದ್ದು 
ನಿಲ್ಲುವುದನ್ನು ಪ್ರವಾದಿಯವರು (ಅವರ ಮೇಲೆ 
ಶಾಂತಿಯಿರಲಿ) ನಿರೋಧಿಸುತ್ತಿದ್ದರು. ಸಭೆಗೆ ಬಂದಾಗ 





ಎಲ್ಲಿ ಜಾಗವಿದೆಯೋ ಅಲ್ಲಿ ಕುಳಿತುಬಿಡುತ್ತಿದ್ದರು. ಅವರು 
ಪ್ರಮುಖ ಅಥವಾ ಎತ್ತರದ ಸ್ಥಳವನ್ನು ಹುಡುಕುತ್ತಿರಲಿಲ್ಲ. 
ಅನುಯಾಯಿಗಳಿಗಿಂತ ಭಿನ್ನವಾಗಿ ಕಾಣಿಸುವ ಉಡು- 
ಗೆಯನ್ನು ಅವರು ತೊಡುತ್ತಿರಲಿಲ್ಲ. ಶಿಷ್ಕರಿಗಿಂತಲೂ 
ಎತ್ತರದ ಸ್ಥಳದಲ್ಲಿ ಅವರು ಕೂರುತ್ತಿರಲಿಲ್ಲ. ಅವರು 
ಬಿಡವರೊಂದಿಗೆ ಮತ್ತು ನಿರ್ಗತಿಕರೊಂದಿಗೆ ಬೆರೆಯುತ್ತಿ- 
ದ್ದರು. ಹಿರಿಯರೊಂದಿಗೆ ಗೌರವದಿಂದ ವರ್ತಿಸುತ್ತಿದ್ದರು 
ಮತ್ತು ವಿಧವೆಯರಿಗೆ ಸಹಾಯ ಮಾಡುತ್ತಿದ್ದರು. ಅವರು 
ಒಂದು ಸಭೆಯಲ್ಲಿದ್ದರೆ ಅವರ ಪರಿಚಯವಿಲ್ಲದ ವ್ಯಕ್ತಿಗೆ 
ಅವರನ್ನು ಗುರುತು ಹಚ್ಚಲು ಸಾಧ್ಯವಾಗುತ್ತಿರಲಿಲ್ಲ. 


ಒಮ್ಮೆ ಅನುಯಾಯಿಗಳನ್ನುದ್ದೇಶಿಸಿ ಅವರು ಹೇಳಿದರು: 
“ನೀವು ವಿನಯರಾಗಬೇಕೆಂದು ಅಲ್ಲಾಹು ನನಗೆ 
ಆಜ್ಞಾಪಿಸಿದ್ದಾನೆ. ಒಬ್ಬರು ಇನ್ನೊಬ್ಬರ ಮುಂದೆ 
ಜಂಬಕೊಚ್ಚಿಕೊಳ್ಳಬಾರದು. ಒಬ್ಬರು ಇನ್ನೊಬ್ಬರ ಮೇಲೆ 
ದಬ್ಬಾಳಿಕೆ ಮಾಡಬಾರದು.” 





ಅವರು ಎಷ್ಟು ವಿನಯವಾಗಿ ವರ್ತಿಸುತ್ತಿದ್ದರು ಎಂದರೆ 
ಜನರು ತಮ್ಮನ್ನು ಆರಾಧಿಸುವರೋ ಎಂದು ಅವರು 
ಭಯಪಡುತ್ತಿದ್ದರು. ಅವರು ಹೇಳುತ್ತಿದ್ದರು: 


“ಕ್ರೈಸ್ತರು ಮರ್ಯಮರ (ಮೇರಿ) ಮಗ ಈಸಾರನ್ನು 
(ಯೇಸು) ಹದ್ದುಮೀರಿ ಪ್ರಶಂಸಿಸಿದಂತೆ ನನ್ನನ್ನು 
ಪ್ರಶಂಸಿಸಬೇಡಿ. ನಾನು ದೇವನ ಒಬ್ಬ ದಾಸ ಮಾತ್ರ. 
ನನ್ನನ್ನು ದೇವನ ದಾಸ ಮತ್ತು ಸಂದೇಶವಾಹಕನೆಂದು 
ಕರೆಯಿರಿ” 


ಆದರ್ಶ ಗಂಡ 


“ಅವರೊಂದಿಗೆ (ಪತ್ನಿಯೊಂದಿಗೆ) ಸೌಮ್ಯವಾಗಿ 
ವರ್ತಿಸಿರಿ” ಕುರ್‌ಆನ್‌ 419 


ಪ್ರವಾದಿಯವರ ಪ್ರಿಯ ಪತ್ನಿ ಆಯಿಶಾ ಹೇಳುತ್ತಿದ್ದರು: 
“ಪ್ರವಾದಿಯವರು ತಮ್ಮ ಪಾದರಕ್ಷೆಯನ್ನು ತಾವೇ 


ಪ್ರವಾದಿ ಮುಹಮ್ಮದ್‌) 16 





ಹೊಲಿಯುತ್ತಿದ್ದರು. ತಮ್ಮ ಬಟ್ಟೆಯನ್ನು ತಾವೇ ಸರಿಪ- 
ಡಿಸುತ್ತಿದ್ದರು. ಜನಸಾಮಾನ್ಯರು ಮನೆಯಲ್ಲಿ ಮಾಡುವ 
ಎಲ್ಲಾ ಕೆಲಸಗಳನ್ನೂ ಅವರು ಮಾಡುತ್ತಿದ್ದರು.” 


ಅವರೊಬ್ಬ ಶೃದ್ಧಾವಂತ ಪತಿ ಮಾತ್ರವಾಗಿರಲಿಲ್ಲ. 
ಬದಲಾಗಿ ತನ್ನನ್ನು ಅನುಕರಿಸುವಂತೆ ತಮ್ಮ ಅನುಯಾ- 
ಯಿಗಳನ್ನು ಪ್ರೇರೇಪಿಸುತ್ತಿದ್ದರು. “ನ್ಯಾಯನೀತಿಯಲ್ಲಿ 
ಉತ್ತಮರಾಗಿರುವವರೇ ಪೂರ್ಣ ಸತ್ಯವಿಶ್ವಾಸಿಗಳು. ತಮ್ಮ 
ಮಡದಿಯರೊಂದಿಗೆ ಅತ್ಯುತ್ತಮವಾಗಿ ವರ್ತಿಸುವ- 
ವರೇ ನಿಮ್ಮ ಪೈಕಿ ಅತಿಶ್ರೇಷ್ಠರು.” ಎಂದು ಅವರು 
ಹೇಳುತ್ತಿದ್ದರು. 


ಆದರ್ಶ ಮಾದರಿ 


“(ಓ ಮುಹಮ್ಮದ್‌) ಖಂಡಿತವಾಗಿಯೂ ತಾವು 
ಚಾರಿತ್ರ್ಯದ ಅತುತ್ವಷ್ಟ ಮಟ್ಟದಲ್ಲಿದ್ದೀರಿ.” 


ಬ್‌ "ದಿ 


ಕುರ್‌ಆನ್‌ 684 





ಪ್ರವಾದಿ ಮುಹಮ್ಮದ್‌) 17 





ಮೇಲೆ ಹೇಳಿದ ವಿಷಯಗಳು ಮುಹಮ್ಮದರು (ಅವರ 
ಮೇಲೆ ಶಾಂತಿಯಿರಲಿ) ಹೇಗೆ ಬದುಕಿದ್ದರು ಎಂಬುದರ 
ಒಂದು ಕಿರುನೋಟಿ ಮಾತ್ರ. ಮಾಧ್ಯಮಗಳು ಪ್ರಚಾರ 
ಮಾಡುವ ಇಸ್ಲಾಮಿನ ಕೆಟ್ಟ ಚಿತ್ರವನ್ನು ಕಂಡ ಜನರಿಗೆ 
ಸೌಮ್ಯತೆ ಮತ್ತು ಕನಿಕರದ ಈ ಉದಾಹರಣೆಗಳನ್ನು 
ಕಾಣುವಾಗ ಅಚ್ಚರಿಯಾಗಬಹುದು. 


ಇಸ್ಲಾಮನ್ನು ಅರ್ಥಮಾಡಿಕೊಳ್ಳಬೇಕಾದರೆ ಅದರ 
ಮೂಲಗ್ರಂಥಗಳನ್ನು ಅಂದರೆ ಕುರ್‌ಆನ್‌ ಮತ್ತು 
ಪ್ರವಾದಿ ಮುಹಮ್ಮದ್‌ರ (ಅವರ ಮೇಲೆ ಶಾಂತಿಯಿರಲಿ) 
ವಚನಗಳನ್ನು ಅಭ್ಯಾಸ ಮಾಡಬೇಕಾದುದು ಅತ್ಯಾವಶ್ಯ 
ಕೆಲವು ಮುಸಲ್ಮಾನರು ಮಾಡುವ ಕೆಟ್ಟ ಕೆಲಸಗಳನ್ನು 
ಕಂಡು ಅದೇ ಇಸ್ಲಾಂ ಎಂದು ಯಾರೂ ತಪ್ಪು 
ತಿಳಿದುಕೊಳ್ಳಬೇಡಿ. 





ಮುಸ್ಲಿಮೇತರರ ಪ್ರತಿಕ್ರಿಯೆಗಳು 


ಭಾರತದ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ 
ರಾಜಕೀಯ ಮತ್ತು ಆಧ್ಯಾತ್ಮಿಕ ಮುಂದಾಳು ಮಹಾತ್ಮಾ 
ಗಾಂಧಿ ಹೇಳುತ್ತಾರೆ: “ಪ್ರವಾದಿಯವರ ನಿರಾಡಂಬರ 
ಜೀವನ, ಪೂರ್ಣ ನಿಷ್ಠಾಪಟ್ಟಿತೆ, ವಾಗ್ದಾನಗಳ ಬಗ್ಗೆ 
ಆತ್ಯಂತಿಕ ನಿಷ್ಠೆ ಗೆಳೆಯರು ಮತ್ತು ಅನುಯಾಯಿಗಳಿಗೆ 
ಅವರು ನೀಡುತ್ತಿದ್ದ ತೀವ್ರ ಪರಿಗಣನೆ, ಧರ್ಮಪ್ರಚಾರ 
ಕಾರ್ಯದಲ್ಲಿ ಅವರಿಗಿದ್ದ ಎದೆಗಾರಿಕೆ, ನಿರ್ಭೀಶಿ ಮತ್ತು 
ದೇವನಲ್ಲಿದ್ದ ಪೂರ್ಣ ನಂಬಿಕೆ. ಅವರ ಮುಂದಿದ್ದ ಸರ್ವ 
ಅಡೆತಡೆಗಳನ್ನು ನಿವಾರಿಸಿದ್ದು ಈ ಅಸ್ತ ಗಳಾಗಿತ್ತೇ ವಿನಾ 
ಖಡ್ಗವಾಗಿರಲಿಲ್ಲ” 


ಬ್ರಿಟಿಷ್‌ ನಾಟಕಕಾರ ಜಾರ್ಜ್‌ ಬರ್ನಾರ್ಡ್‌ ಶಾ ಹೇಳು- 
ತ್ವಾರೆ: “ಮುಹಮ್ಮದ್‌ರ ಮೆದುಳನ್ನು ಹೊಂದಿರುವ ಒಬ್ಬ 
ಮನುಷ್ಯನ ತುರ್ತು ಅಗತ್ಯ ಜಗತ್ತಿಗಿದೆ. ಮಧ್ಯಯುಗದ 
ಧಾರ್ಮಿಕ ಜನರು ತಮ್ಮ ಅಜ್ಞಾನ ಮತ್ತು ಪಕ್ಷಪಾತದಿಂದ 





ಮುಹಮ್ಮದ್‌ರನ್ನು ಕೆಟ್ಟದಾಗಿ ಚಿತ್ರಿಸಿದರು. ಅವರು ಮು- 
ಹಮ್ಮದ್‌ರನ್ನು ಕ್ರೈಸ್ತಮತದ ಶತ್ರುವಾಗಿ ಪರಿಗಣಿಸಿದ್ದೇ 
ಇದಕ್ಕೆ ಕಾರಣ. ಆದರೆ ಮುಹಮ್ಮದರ ಚರಿತ್ರೆಯನ್ನು 
ಓದಿದ ಬಳಿಕ ನಾನು ಅವರನ್ನು ಒಬ್ಬ ಅದ್ಭುತ 

ಮತ್ತು ಪವಾಡಪುರುಷನಂತೆ ಕಂಡೆ. ಅವರೆಂದೂ 
ಕ್ರೈಸ್ತಮತದ ಶತ್ರುವಾಗಿರಲಿಲ್ಲ ಬದಲಾಗಿ ಅವರನ್ನು 
ಮಾನವೀಯತೆಯ ಸಂರಕ್ಷಕನೆಂದು ಕರೆಯಬೇಕೆಂಬ 
ಅಂತಿಮ ನಿರ್ಧಾರಕ್ಕೆ ನಾನು ತಲುಪಿದ್ದೇನೆ. ನನ್ನ 
ಅಭಿಪ್ರಾಯ ಪ್ರಕಾರ, ಅವರಂತಿರುವ ಒಬ್ಬ ವ್ಯಕ್ತಿ ಜಗತ್ತಿನ 
ಅಧಿಕಾರವನ್ನು ಕೈಗೆತ್ತಿಕೊಂಡರೆ ಜಗತ್ತಿಗೆ ಅತ್ಯಂತ 
ತುರ್ತಾಗಿ ಬೇಕಾಗಿರುವ ಶಾಂತಿ ಮತ್ತು ಸಮಾಧಾನವ- 
ನ್ನು ನೀಡುವುದರ ಜೊತೆಗೆ ಜಗತ್ತಿನ ಎಲ್ಲ ಸಮಸ್ಯೆಗಳನ್ನು 
ಅವರು ಪರಿಹರಿಸುವರೆಂಬ ನಂಬಿಕೆ ನನಗಿದೆ.” 





JAMIYATHE AHLE HADEES, MANGALORE 
JLoluuo)l a2 uuo 





Sponsored by 


ks ಕೆ 
URES 


UMAR KHATHEEJA 
FOUNDATION 


8722695551 
OOOO 


